KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಜುಲೈ ೩೧, ೨೦೦೮ (ಶ್ರಾವಣ ೯, ಶಕ ವರ್ಷ ೧೯೩೦) ಸಂಚಿಕೆ ೩೧ 


ಭಾಗ - ೪ಎ 





ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಅಪಜೀ 62 ಎಫ್‌ಪಿಸಿ 2008, ಬೆ೦ಗಳೂರು, ದಿನಾಂಕ: 26ನೇ ಜೂನ್‌ 2008 
ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಮಂಗಳೂರು ಇದರ cles of Association ನ ಆರ್ಟಿಕಲ್‌ 
23 ಮತ್ತು 24ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀಮತಿ ಮೀರಾ ಸಿ. ಸಕ್ಷೇನಾ ಭಾ.ಆ.ಸೇ. ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರನ್ನು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ 
ಮಂಗಳೂರು ಇದರ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 158 ಹೆಚ್‌.ಎಂ. ಮಲ್ಲಿಕಾರ್ಜುನಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
LAW, JUSTICE AND HUMAN RIGHTS SECRETARIAT 
NOTIFICATION 
No LAW 152 LAG 2007, Bangalore, Dated: 25" June 2008. 
In exercise of the powers conferred by sub-section (8) of section 24 of the Criminal procedure 
Code 1973 (Central Act No. 2 of 1974) as amended by the Code of Criminal Procedure (Amendment Act 
1978) read with Rule 23 (2) of Karnataka Law Officers (Appointment and Conditions of Service) Rules, 


1977 and in consultation with the Advocate General Shri Shivaputrappa Basappa Pavin is appointed as 


(೪೦೫) 


೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೧, ೨೦೦೮ ಭಾಗ - ೪ಎ 





State Public Prosecutor-1 for a period of three years from the date of his assuming office or until further 


orders, whichever is earlier. 


P.R. 152 


By Order and in the name of the Governor of Karnataka 


S. SIDDALINGESH 
Secretary to Government 


Law, Justice And Human Rights Department 


KARNATAKA GOVERNOR'S SECRETARIAT 
NOTIFICATION 


No GS 5 VUM 2008, Bangalore, Dated: 5" July 2008. 
In exercise of the powers conferred under Section 27 (2) (b) of the Karnataka Veterinary, Animal 


and Fisheries Sciences University Act, 2004, 


. RAMESHWAR THAKUR, Governor,of Karnataka and 


Chancellor of the Universities in Karnakata hereby nominate members on the Board of Management of 


the Karnataka Veterinary, Animal and Fisheries Sciences University, Bidar as under: 


1. Dr. H .Channegowda, 


No. 519, 6" 'E' Cross, 17" '೧' Main 


6" Block, Koramangala, 
Bangalore 

(As per Section 27(2)(8)(!). 
3. Sri Monappa Karkera, 
Mangala Farm. 

Mundoor Village and Post 
Darbe, Puttur, 

Dakshina Kannada District. 


(As per Section 27(2)(೧)(11)). 


5. Smt Shobavathi Phulare, 
Gadgi Village, 
Bidar Taluk and District 


(As per Section 27(2)(೧)(1/)). 


2. Sri 5.೧. Putta Budd, 

Bagali Village and Post, 
Santhemarahalli Hobli 
Chamarajanagar Taluk and District, 
(As per Section 27(2)(8)(1)). 

4. Dr. H.T. Mohan Kumar, 
Dimbada Estate, 

Hurudi Post 

Sakaleshapura Taluk 

Hassan District, 

(As per Section 27(2)(೧)(1/)). 

6. Dr. Gopala Gowda, 

5, Balaji Krupa, 3° Cross, 

Kumara park West, Bangalore-560 020 
(As per Section 27(2)(B)(vi)). 


The term of the office of the above nominated members shall be three years from the date of this 


Notification. 


The President Karnataka Veterinary Council shall continue to hold membership as per the 


provisions of Section 27 (2)(B)(viii) of the Karnataka Veterinary, Animal and Fisheries Sciences University 


Act, 2004. 


The Ex-officio Members as Stipulated under Section 27 (2)(A)(l to vii) of the Karnataka 


Veterinary, Animal and Fisheries Sciences University Act, 2004 shall continue to hold membership of the 


Board of Management of the University. 


Six members of the Board shall form the Quorum for a meeting of the Board. 


The Board shall hold at least eight meetings during a year. 


P.R. 159 


RAMESHWAR THAKUR 
Governor & Chancellor 
SHARADA SUBRAMANIAM 


Special Secretary to Governor 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೧, ೨೦೦೮ 


೪೦೭ 





ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 
ಡಾ: ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿ 


ಸಮಾಜ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಕಆ 46 ಎಸ್‌ಡಿಸಿ 2008, ಬೆ೦ಗಳೂರು, ದಿನಾಂಕ: 28ನೇ ಜೂನ್‌ 2008 


ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವ ನಿಗಮಗಳ ನಿರ್ದೇಶಕರುಗಳ ಮಂಡಳಿಗೆ ಅಧ್ಯಕ್ಷರು ಮತ್ತು 
ನಿರ್ದೇಶಕರುಗಳನ್ನಾಗಿ ಈ ಹಿಂದೆ ಮಾಡಲಾದ ಎಲ್ಲಾ ನಾಮನಿರ್ದೇಶನ ಆದೇಶಗಳನ್ನು ಉತ್ಕಮಿಸಿ, ಈ ಕೂಡಲೇ ಜಾರಿಗೆ 



























































ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ದಿ ನಿಗಮ 





ಕ್ರ.ಸಂ ಹೆಸರು ಮತ್ತು ಪದನಾಮ 

1 ಶ್ರೀ ಡಿ. ಸುಧಾಕರ್‌ ಅಧ್ಯಕ್ಷರು 
ಮಾನ್ಯ ಸಮಾಜ ಕಲ್ಯಾಣ ಸಚಿವರು 

2 ಸರ್ಕಾರದ ಕಾರ್ಯದರ್ಶಿ ನಿರ್ದೇಶಕರು 
ಸಮಾಜ ಕಲ್ಯಾಣ ಇಲಾಖೆ 

3 ಆಯುಕ್ತರು ನಿರ್ದೇಶಕರು 
ಸಮಾಜ ಕಲ್ಯಾಣ ಇಲಾಖೆ 

4 ಸರ್ಕಾರದ ಉಪ ಕಾರ್ಯದರ್ಶಿ-3 ನಿರ್ದೇಶಕರು 
ಆರ್ಥಿಕ ಇಲಾಖೆ 

5 ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ನಿರ್ದೇಶಕರು 
ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು 
ಅಭಿವೃದ್ಧಿ ನಿಗಮ, ನವದೆಹಲಿ 

6 ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ನಿರ್ದೇಶಕರು 
ಸಬಲೀಕರಣ ಮಂತ್ರಾಲಯದ ಪ್ರತಿನಿಧಿ 

7 ವ್ಯವಸ್ಥಾಪಕ ನಿರ್ದೇಶಕರು ನಿರ್ದೇಶಕರು 
ಡಾ: ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ 
ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ಬೆ೦ಗಳೂರು ಇದರ ನಿರ್ದೇಶಕರ ಮಂಡಳಿ 

ಕ್ರ.ಸಂ ಹೆಸರು ಮತ್ತು ಪದನಾಮ 

1 ಶ್ರೀ ಡಿ. ಸುಧಾಕರ್‌ ಅಧ್ಯಕ್ಷರು 
ಮಾನ್ಯ ಸಮಾಜ ಕಲ್ಯಾಣ ಸಚಿವರು 

2 ಸರ್ಕಾರದ ಕಾರ್ಯದರ್ಶಿ ನಿರ್ದೇಶಕರು 
ಸಮಾಜ ಕಲ್ಯಾಣ ಇಲಾಖೆ 

3 ಆಯುಕ್ತರು ನಿರ್ದೇಶಕರು 
ಸಮಾಜ ಕಲ್ಯಾಣ ಇಲಾಖೆ 

4 ಸರ್ಕಾರದ ಉಪ ಕಾರ್ಯದರ್ಶಿ-3 ನಿರ್ದೇಶಕರು 
ಆರ್ಥಿಕ ಇಲಾಖೆ 

5 ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ನಿರ್ದೇಶಕರು 
ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು 
ಅಭಿವೃದ್ಧಿ ನಿಗಮ, ನವದೆಹಲಿ 

6 ಭಾರತ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ನಿರ್ದೇಶಕರು 
ಮಂತ್ರಾಲಯದ ಪ್ರತಿನಿಧಿ 

7 ವ್ಯವಸ್ಥಾಪಕ ನಿರ್ದೇಶಕರು ನಿರ್ದೇಶಕರು 








೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೧, ೨೦೦೮ ಭಾಗ - ೪ಎ 








ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಬೆ೦ಗಳೂರು ಇದರ ನಿರ್ದೇಶಕರ ಮಂಡಳಿ 
ಕ್ರಸಂ ಹೆಸರು ಮತ್ತು ಪದನಾಮ 




















1 ಶ್ರೀ ಡಿ. ಸುಧಾಕರ್‌ ಅಧ್ಯಕ್ಷರು 
ಮಾನ್ಯ ಸಮಾಜ ಕಲ್ಯಾಣ ಸಚಿವರು 

2 ಸರ್ಕಾರದ ಕಾರ್ಯದರ್ಶಿ ನಿರ್ದೇಶಕರು 
ಸಮಾಜ ಕಲ್ಯಾಣ ಇಲಾಖೆ 

3 ನಿರ್ದೇಶಕರು ನಿರ್ದೇಶಕರು 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 

4 ಸರ್ಕಾರದ ಉಪ ಕಾರ್ಯದರ್ಶಿ-3 ನಿರ್ದೇಶಕರು 
ಆರ್ಥಿಕ ಇಲಾಖೆ 

5 ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ನಿರ್ದೇಶಕರು 


ರಾಷ್ಟೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು 
ಅಭಿವೃದ್ದಿ ನಿಗಮ, ನವದೆಹಲಿ 














6 ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ನಿರ್ದೇಶಕರು 
ಸಬಲೀಕರಣ ಮಂತ್ರಾಲಯದ ಪ್ರತಿನಿಧಿ 

7 ವ್ಯವಸ್ಥಾಪಕ ನಿರ್ದೇಶಕರು ನಿರ್ದೇಶಕರು 
ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ 
ನಿಗಮ 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 160 ಕೆ.ಎಸ್‌. ವೇಣುಗೋಪಾಲ್‌ 
ಸರ್ಕಾರದ ಉಪ ಕಾರ್ಯದರ್ಶಿ-1 
ಸಮಾಜ ಕಲ್ಯಾಣ ಇಲಾಖೆ. 
LAW, JUSTICE AND HUMAN RIGHTS SECRETARIAT 
NOTIFICATION 
No LAW 58 LCL 2008, Bangalore, Dated: 3° July 2008. 
In exercise of the powers conferred by clause 13(1)(c) of the Schedule to the National Law 
School of India Act, (Karnataka Act 22 of 1986), the Government of Karnataka are pleased to nominate 
Mr. Sharad S. Javali Senior Supreme Court Advocate, as Member of the Academic Council of the 
National Law School of India University, Bangalore for a period of 3 years in place of Mr. Mohan Katarki, 
Supreme Court Advocate, w.e.f. 3.7.2008. 
By Order and in the name of the Governor of Karnataka 
P.R. 161 S. SIDDALINGESH 
Secretary to Government 
Law, Justice And Human Rights Department 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳ 342 ಪಿಎಂಎಸ್‌ 2004, ಬೆಂಗಳೂರು, ದಿನಾಂಕ:5ನೇ ಜುಲೈ 2008 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961ರಂತೆ ಕಾರ್ಯನಿರ್ವಹಿಸಲು ಫಾಸ್ಟರ್‌ 
ಜಾನ್ಸನ್‌ ಕೆ.ವಿ. ಅಧ್ಯಕ್ಷರು, ಸಿಲೋಮ್‌ ಪ್ರೇಯರ್‌ ಹಾಲ್‌ ಘುಲ್‌ ಗೋಸ್ಟೆಲ್‌ ಚರ್ಚ್‌, ನಂ 40 2ನೇ ಕ್ರಾಸ್‌, ಸುಬ್ಬಯ್ಯನ 


ಳ 
ಪಾಳ್ಯ, ಬಾಣಸವಾಡಿ, ಬೆ೦ಗಳೂರು-560 043 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಬೆ೦ಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೧, ೨೦೦೮ ೪೦೯ 





ಸೀಮಿತಗೊಳಿಸಿ ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 162 ಎಂ.ಎಸ್‌. ಮಹಂತೇಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ. 
(ರಹದಾರಿ ಮತ್ತು ವಿದೇಶಿಯರು) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ವಾಕೈ 23 ರೇಉನಿ 2008, ಬೆ೦ಗಳೂರು, ದಿನಾಂಕ: 14ನೇ ಜುಲೈ 2008 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ ನ ಆರ್ಟಿಕಲ್‌ 8(ಎ) 
ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ವಿ. ಉಮೇಶ್‌, ಭಾಅಸೇ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆ ಇವರನ್ನು ಶ್ರೀ ಅರವಿಂದ ಜಿ. ರಿಸ್‌ಬುಡ್‌, ಭಾಅಸೇ., ಹಿಂದಿನ ಸರ್ಕಾರದ ಕಾರ್ಯದರ್ಶಿಗಳು, ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆ ಇವರ ಸ್ಥಾನದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ 
ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 163 ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷ್ಮ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ:53:ಪಿಐಎಫ್‌: 2008, ಬೆಂಗಳೂರು, ದಿನಾಂಕ: 11ನೇ ಜುಲೈ 2008 
ಶ್ರೀ ಕಂಠೀರವ ಸ್ಟುಡಿಯೋಸ್‌ ಲಿಮಿಟೆಡ್‌ನ ನಿಯಮಾವಳಿಗಳ 75(ಎ)ನೇ ಅನುಚ್ಛೇದದನ್ವಯ ಕರ್ನಾಟಕ 
ಸರ್ಕಾರವು ಶ್ರೀ ಸುಬೀರ್‌ ಹರಿಸಿಂಗ್‌, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 
ಮತ್ತು ಪ್ರವಾಸೋದ್ಯಮ ಇಲಾಖೆ ಇವರನ್ನು ಶ್ರೀ ಕಂಠೀರವ ಸ್ಟುಡಿಯೋದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ 
ಐ.ಎಂ. ವಿಠಲಮೂರ್ತಿ, ಐ.ಎ.ಎಸ್‌. ಇವರ ವರ್ಗಾವಣೆಯಿಂದಾಗಿ ಖಾಲಿಯಾದ ನಿರ್ದೇಶಕರ ಮಂಡಳಿಯಲ್ಲಿನ 
ನಿರ್ದೇಶಕರ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 164 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ:54:ಪಿಐಎಫ್‌: 2008, ಬೆಂಗಳೂರು, ದಿನಾಂಕ: 11ನೇ ಜುಲೈ 2008 
ಶ್ರೀ ಕಂಠೀರವ ಸ್ಟುಡಿಯೋಸ್‌ ಲಿಮಿಟೆಡ್‌ನ ನಿಯಮಾವಳಿಗಳ 75(ಎ)ನೇ ಅನುಚ್ಛೇದದನ್ವಯ ಕರ್ನಾಟಕ 
ಸರ್ಕಾರವು ಶ್ರೀ ಎನ್‌.ಆರ್‌. ವಿಶುಕುಮಾರ್‌, ನಿರ್ದೇಶಕರು, ವಾರ್ತಾ ಇಲಾಖೆ, ಬೆಂಗಳೂರು ಇವರನ್ನು ಶ್ರೀ ಕಂಠೀರವ 
ಸ್ಟುಡಿಯೋಸ್‌ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಗೆ ಶ್ರೀ ಕೆ.ವಿ. ರವೀಂದ್ರನಾಥ್‌ ಠ್ಯಾಗೂರ್‌, ಆಯುಕ್ತರು, ವಾರ್ತಾ ಇಲಾಖೆ 
ಇವರ ವರ್ಗಾವಣೆಯಿಂದಾಗಿ ಖಾಲಿಯಾದ ನಿರ್ದೇಶಕರ ಮಂಡಳಿಯಲ್ಲಿನ ನಿರ್ದೇಶಕರ ಸ್ಥಾನಕ್ಕೆ ನಿರ್ದೇಶಕರನ್ನಾಗಿ 
ನಾಮನಿರ್ದೇಶನ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 165 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 


೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೧, ೨೦೦೮ ಭಾಗ - ೪ಎ 





KARNATAKA GOVERNOR'S SECRETARIAT 
NOTIFICATION 
No GS 9 KHM 2008, Bangalore, Dated: 12" July 2008. 

WHEREAS the tenure of Dr. P.S. Prabhakaran, Vice-Chancellor of Rajiv Gandhi University of 
Health Sciences, Bangalore expired on the afternoon of 31° May, 2008. 

WHEREAS in Notification No.GS 9 KHM 2008 dated 31° May, 2008 Dr. S. Ramananda Shetty,. 
Director of Medical Education,. Government of Karnataka, Bangalore was appointed as acting Vice- 
Chancellor of the said University with effect from 1° June 2008. 

WHEREAS, the term of Dr. S. Ramananda Shetty, as acting Vice Chancellor was extended vide 
Notification No. GS 9 KHM 2008 dated: 30" June 2008. 

WHEREAS a Committee was constituted in this office Notification No GS 9 KHM 2008 dated 25" 
June 2008 in terms of Section 12(3) of the Rajiv Gandhi University of Health Sciences Act, 1994 to 
recommend a panel of names for selection to the post of Vice-Chancellor, Rajiv Gandhi University of 
Health Sciences, Bangalore. 

WHEREAS the panel of names recommended by the Selection Committee has been considered 

NOW, THEREFORE, in exercise of the powers conferred on me by Section 12(2) of the Rajiv 
Gandhi University of Health Sciences Act 1994, |, RAMESHWAR THAKUR, Governor of Karnataka and 
Chancellor of the Universities in Karnataka hereby appoint Dr. S. Ramananda Shetty, Director of Medical 
Education (Retd)., Government of Karnataka, Bangalore, as Vice-Chancellor of Rajiv Gandhi University of 
Health Sciences, Bangalore, for a period of 3 years from the date of assumption of office or till he attains 
the age of 65 years whichever is earlier. 

RAMESHWAR THAKUR 
P.R. 166 Governor and Chancellor 


SHARADA SUBRAMANIAM 
Special Secretary to Governor. 
HOME & TRANSPORT SECRETARIAT 
NOTIFICATION No HD 119 COD 2007, Bangalore, Dated: 10" July 2008. 

In exercise of the powers conferred by Section 6 of Delhi Special Police Establishment Act-1946 
(Central Act XXV of 1946) read with Section 21 of the General Clauses Act 1897 (Central Act X of 1897), 
the Government of Karnataka accords consent to the extension of powers and jurisdiction to the members 
of the Delhi Special Police Establishment, for the registration and investigation of case registered vide 
Bangalore City Jalahalli P.S. C.R.No:189/2006 u/s 471, 420 r/iw 511 IPC against all persons, in relation to 
or in connection with the said offences, and any other offences committed in the course of the transaction 
arising out of the same facts in regard to this case, within the whole state of Karnataka. 

By Order and in the name of the Governor of Karnataka 
P.R. 167 D.P. HULLIKERI 
Under Secretary to Government [l/c), 


Home & Transport Department (Crimes) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೧, ೨೦೦೮ ೪೧೧ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 13 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ: 4ನೇ ಜುಲೈ 2008 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಆರ್‌. 
ವಿಜಯಕುಮಾರ್‌ (ಬ್ಯಾಲಕೆರೆ) ಇವರನ್ನು ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ 
ನಿ. ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ. ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 169 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ : ಸಿಒ 23 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ: 16ನೇ ಜುಲೈ 2008 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ತೋಟಶೆಟ್ಟಿ ಬಿನ್‌ 
ಯಡಿಯೂರು ಶೆಟ್ಟಿ, ಎಸ್‌.ಬಿ. ರೋಡ್‌ ಕೆ.ಆರ್‌. ಪೇಟೆ ಇವರನ್ನು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ. ಮಂಡ್ಯ 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 170 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No DPAR 4 SDE 2008, Bangalore, Dated: 18" July 2008. 

In exercise of the powers conferred by sub rule (1) of rule 10 of the Karnataka Civil Services 
(Classification, Control and Appeal) Rules, 1957, the Government of Karnataka hereby empowers the 
Deputy Commissioner (Excise) at District level, the Joint Commissioner of Excise (Enforcement) at the 
Divisional level and the Joint Commissioner (Enforcement and Intelligence) at the State level to place 
under suspension any Group "C" and "D" official working under their administrative control. 

By Order and in the name of the Governor of Karnataka 
P.R. 171 P. MARKANDEYA 
Under Secretary to Government 
Department of Personnel And Administrative Reforms 


(Service Rules-2) 


೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೧, ೨೦೦೮ ಭಾಗ - ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 30 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ: 22ನೇ ಜುಲೈ 2008 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 

29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಕೆ.ಎನ್‌. 
ಬಸವರಾಜಪ್ಪ ಬಿನ್‌ ನಂಜುಂಡಪ್ಪ, ಕೋರನಹಳ್ಳಿ, ಚಟ್ಟನಹಳ್ಳಿ ಅಂಚೆ, ತರೀಕೆರೆ ತಾಲ್ಲೂಕು ಇವರನ್ನು ಚಿಕ್ಕಮಗಳೂರು ಜಿಲ್ಲೆ 
ತರೀಕೆರೆ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ತರೀಕೆರೆ ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 172 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
LABOUR SECRETARIAT 
NOTIFICATION 
No LD 21 LSI 2008, Bangalore, Dated: 237 July 2008. 
In exercise of the powers conferred by Section 87 read with 91-A of the ESI Act (Central Act of 34 

of 1948) the Government of Karnataka hereby exempts: 
. M/s Mangalore Ganesh Beedi Works, Mysore 
. M/s Jyothi Home Industries Pvt. Ltd., Mysore... 
. Mis Bharat Beedi Works Ltd., Mangalore 
. MIs Anand Tobacco Products, Mangalore 
. MIs South Kanara Home Industries, Mangalore 
- M/s Deepak Enterprises, Mangalore 


. M/s Gurukripa Beedi Industry Pvt. Ltd., Bantwal 


0 -. ಲಾ ಲಾ & WW Ny 2 


. Mis Prakash Beedies Ltd., Mangalore 

9. M/s Southern India Beedi Works Ltd., Puttur 

10. M/s Prabhudas Kishordas Tobacco Products Ltd., Mangalore 

11. M/s Ceejay Tobacco Ltd., Ullal, Mangalore 

12. Mis J.P. Tobacco Products Ltd., Uppinangadi 

13. M/s Desai Brothers Ltd., Mangalore 

From the operation of the said Act for the period for one year from 1-1-2008 to 31-12-2008 
subject to the following condition viz: 

The employer shall maintain a register showing the names and designations of the exempted 
employees. 

By Order and in the name of the Governor of Karnataka 
P.R. 173 GOVINDASWAMY 
Desk Officer, 

Labour Department (ESIS (M) Services) 


